ಕರ್ನಾಟಕ ವಿಧಾನ ಪರಿಷತ್ತು 


[ಮಾನ್ಯ 


ವಿಧಾನ ಪರಿಷತ್ತು ಸದಸ್ಯರ ಹೆಸರು: 


ಡಾ॥ ಜೈಮಾಲ ರಾಮಚಂದ್ರ 


| ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ: 


288 


| ಉತ್ತರಿಸ ಬೇಕಾದ ದಿನಾಂಕ: 


04.03.2020 


ಉತ್ತರಿಸುವ ಸಚಿವರು 


ಶ್ರೀ ವಿ. ಸೋಮಣ್ಣ, ವಸತಿ ಸಚಿವರು 


ಕ್ರ. 


ಪ್ರಶ್ನೆ 


ಉತ್ತರ 


| ಸಂ 
ಅ) 


— 


ಕಳೆದ ೦3 ವರ್ಷಗಳಲ್ಲಿ ರಾಜೀವ್‌ | 


ಗಾಂಧಿ ಹಾಗೂ ವಾಜಪೇಯಿ ವಸತಿ 
ಯೋಜನೆಯಡಿಯಲ್ಲಿ ಮಂಜೂರಾದ 
ಮನೆಗಳ ಸಂಖ್ಯೆ ಎಷ್ಟು; (ಸಂಪೂರ್ಣ 


ರಾಜ್ಯದಲ್ಲಿ ಕಳೆದ 3 ವರ್ಷಗಳಲ್ಲಿ ವಿವಿಧ ವಸತಿ 
ಯೋಜನೆಯಡಿ 1243757 ಮನೆಗಳನ್ನು ಮಂಜೂರು | 
ಮಾಡಲಾಗಿದ್ದು, ಸದರಿ ಮನೆಗಳಲ್ಲಿ 5416863 ಮನೆಗಳು 
ಪೂರ್ಣಗೊಂಡಿದ್ದು, 366973 ಮನೆಗಳು ವಿವಿಧ ಹಂತದಲ್ಲಿ 


ವಿವರ ನೀಡುವುದು) ಪ್ರಗತಿಯಲ್ಲಿರುತ್ತದೆ. ಉಳಿದಂತೆ 3151901 ಮನೆಗಳು 
ಪ್ರಾರಂಭವಾಗಬೇಕಾಗಿರುತ್ತದೆ. ವಿವರಗಳನ್ನು ಅನುಬಂಧ-1 
ರಲ್ಲಿ ಲಗತ್ತಿಸಲಾಗಿದೆ. 

rE A 7] 

ಆ) |ಸದರಿ ಮನೆಗಳ ನಿರ್ಮಾಣ [ವಿವಿಧ ವಸತಿ ಯೋಜನೆಗಳಡಿ ಕಳೆದ 3 ವರ್ಷಗಳಲ್ಲಿ ಅಂದರೆ 
ಕಾಮಗಾರಿಗೆ ಇಲ್ಲಿಯವರೆವಿಗೂ | 2016-17ನೇ ಸಾಲಿನಿಂದ 2019-20ನೇ ಸಾಲಿನ ಜನವರಿ 
ಸರ್ಕಾರವು ಖರ್ಚು ಮಾಡಿರುವ ಅಂತ್ಯದವರೆಗೆ ರೂ.17,0೦4.89ಕೋಟಿಗಳನ್ನು 
ವೆಚ್ಚವೆಷ್ಟು : ಖರ್ಚುಮಾಡಲಾಗಿದೆ. 

ಇ) [ಸದರಿ ನಿರ್ಮಾಣ ಗೊಂಡಿರುವ | ವಿವಿಧ ವಸತಿ ಯೋಜನೆಗಳಡಿ ಫಲಾನುಭವಿಗಳ 
ಆಶ್ರಯ ಮನೆಗಳ ಅರ್ಹ | ಆಯ್ಕೆಯನ್ನು ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮ ಸಭೆಯ 
ಫಲಾನುಭವಿಗಳಿಗೆ ಲಭಿಸಿವೆಯೇ ; | ಮೂಲಕ ಹಾಗೂ ನಗರ ಪ್ರದೇಶದಲ್ಲಿ ಆಶ್ರಯ ಸಮಿತಿಯ 
ಫಲಾನುಭವಿಗಳ ಸಂಪೂರ್ಣ | ಮೂಲಕ ನೆರವೇರಿಸಲಾಗುತ್ತಿದೆ. 
ಮಾಹಿತಿ ನೀಡುವುದು ? 


ಆಯ್ಕೆಯಾದ ಫಲಾನುಭವಿಗಳು ತಮ್ಮ ಮನೆಯನ್ನು ಸ್ವತಃ 
ತಾವೇ ನಿರ್ಮಿಸಿಕೊಳ್ಳಲು ಪ್ರಥಮ ಆದ್ಯತೆಯನ್ನು 
ನೀಡಲಾಗಿದ್ದು, ಸದರಿ ಮನೆಯ ಭೌತಿಕ ಪ್ರಗತಿಯ 
ಛಾಯಾಚಿತ್ರಗಳನ್ನು  ಜಿಪಿಎಸ್‌ಗೆ ಅಳವಡಿಸುವ 
ವ್ಯವಸ್ಥೆಯನ್ನು ಜಾರಿಗೊಳಿಸಲಾಗಿದೆ. 


dl 


Page 1of3 


ನಿಗಮದ ಹಂತದಲ್ಲಿ ಜಿ.ಪಿ.ಎಸ್‌ ಛಾಯಾಚಿತ್ರಗಳನ್ನು 
ಆಧರಿಸಿ ಅನರ್ಹರನ್ನು ಗುರುತಿಸಲಾಗಿದ್ದು, ಈವರೆಗೆ 
ನಿಗಮಕ್ಕೆ 514100 ಪ್ರಸ್ತಾವನೆಗಳು ಸಲ್ಲಿಕೆಯಾಗಿರುತ್ತದೆ. 
ಈ ಪೈಕಿ 51873 ಪ್ರಸ್ತಾವನೆಗಳನ್ನು ಅನುದಾನ ಬಿಡುಗಡೆಗೆ 
ಪರಿಗಣಿಸಲಾಗಿದ್ದು, ಇನ್ನೂ 2227 ಪ್ರಸ್ತಾವನೆಗಳನ್ನು 
ಮರುಪರಿಶೀಲನೆಗಾಗಿ ತಾಲ್ಲೂಕು ಕಾರ್ಯನಿರ್ವಾಹಕ 
ಅಧಿಕಾರಿಗಳಿಗೆ /ಸ್ಥಳೀಯ ಸಂಸ್ಥೆಗಳಿಗೆ 
ಹಿಂದಿರುಗಿಸಲಾಗಿದೆ. 

ಉಳಿದಂತೆ ಈ ಕೆಳಕಂಡ ಪ್ರಕರಣಗಳನ್ನು 
ಗುರುತಿಸಲಾಗಿದೆ. 

ಹೆಚ್ಚುವೆಚ್ಚದ ಮನೆಗಳು (Building / High Cost): 
ನಿಯಮಾನುಸಾರ ಸರ್ಕಾರವು ಪ್ರತಿ ಮನೆಗೆ ನೀಡುವ 
ಸಹಾಯಧನದ ಜೊತೆಗೆ ಫಲಾನುಭವಿಗಳ ಸ್ವಂತ ವಂತಿಕೆ 
ಹಣವನ್ನು ಉಪಯೋಗಿಸಿಕೊಂಡು ಗರಿಷ್ಟ 5 ಲಕ್ಷದವರಗೆ 
ಮನೆ ನಿರ್ಮಿಸಿಕೊಳ್ಳಲು ಅವಕಾಶ ನೀಡಿದೆ. ಆದರೆ ಕೆಲವು 
ಫಲಾನುಭವಿಗಳು ರೂ.6.00 ರಿಂದ ರೂ.20.00 ಲಕ್ಷಕ್ಕೂ 
ಹೆಚ್ಚು ಅನುದಾನ ವಿನಿಯೋಗಿಸಿ ಮನೆ ನಿರ್ಮಿಸುತ್ತಿರುವ 
ಕಾರಣ, ಅನರ್ಹರೆಂದು ಪರಿಗಣಿಸಿ ಅನುದಾನವನ್ನು 
ತಡೆಯಿಡಿಯಲಾಗಿದೆ. ರಾಜ್ಯದಲ್ಲಿ ಇಂತಹ ಒಟ್ಟು 410 
ಪ್ರಕರಣಗಳನ್ನು ಗುರುತಿಸಲಾಗಿದೆ. 


ಮನೆವಿಸರಣೆ (ಂಟse Extension): 

ವಾಸಕ್ಕೆ ಈಗಾಗಲೇ ಸ್ವಂತ ಮನೆ ಹೊಂದಿರುವ 
ಫಲಾನುಭವಿಯು ತನ್ನ ಮನೆಯನ್ನು ವಿಸ್ತರಣೆ 
ಮಾಡಿಕೊಳ್ಳುತ್ತಿರುವ ಫಲಾನುಭವಿಗಳನ್ನು ಅನರ್ಹರೆಂದು 
ಪರಿಗಣಿಸಿ ಅನುದಾನವನ್ನು ತಡೆಹಿಡಿಯಲಾಗಿದೆ. 
ರಾಜ್ಯದಲ್ಲಿ ಇಂತಹ ಒಟ್ಟು 49 ಪ್ರಕರಣಗಳನ್ನು 
ಗುರುತಿಸಲಾಗಿದೆ. 

ಹಳೆ ಮನೆಗಳು / ಹಂತವಾರು ಛಾಯಾಚಿತ್ರವಿಲ್ಲದ 
ಮನೆಗಳು (014 Hಂಟuse Or Required Stage wise 


Photo): 


Page 2of3 


| ಸುಮಾರು ವರ್ಷದ ಹಿಂದೆ ನಿರ್ಮಿಸಿರುವ ಹಳೇ 
ಮನೆಗಳನ್ನು ಜಿ.ಪಿ.ಎಸ್‌.ಗೆ ಅಳವಡಿಸಿರುವ ಕಾರಣ ಮತ್ತು 
ಮನೆ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ 4 ಹೆಂತದ 
ಜಿ.ಪಿ.ಎಸ್‌. ಛಾಯಾಚಿತ್ರಗಳನ್ನು ಅಳವಡಿಸದೇ, ಹಾಲಿ 
ಇರುವ ಮನೆಯನ್ನೇ ಜಿ.ಪಿ.ಎಸ್‌.ಗೆ ಅಳವಡಿಸಿರುವ ಕಾರಣ 
ಅಂತಹ ಫಲಾನುಭವಿಗಳನ್ನು ಅನರ್ಹರೆಂದು ಪರಿಗಣಿಸಿ 
ಅನುದಾನವನ್ನು ತಡೆಹಿಡಿಯಲಾಗಿದೆ. ರಾಜ್ಯದಲ್ಲಿ ಇಂತಹ 
ಒಟ್ಟು 1583 ಪ್ರಕರಣಗಳನ್ನು ಗುರುತಿಸಲಾಗಿದೆ. 


ವಾಸಯೇತರ ಉದ್ದೇಶದ ಮನೆಗಳು (Non Residential): 
ನಿರ್ಮಿಸುತ್ತಿರುವ ಮನೆಯನ್ನು ವಾಸೇತರ ಉದ್ದೇಶಕ್ಕಾಗಿ 
ಬಳಸಿಕೊಳ್ಳುತ್ತಿರುವುದಾಗಿ ಕಂಡು ಬಂದ ಫಲಾನುಭವಿಗಳು 
ಅನರ್ಹರೆಂದು ಪರಿಗಣಿಸಿ ಅನುದಾನವನ್ನು 
ತಡೆಹಿಡಿಯಲಾಗಿದೆ. ರಾಜ್ಯದಲ್ಲಿ ಇಂತ ಒಟ್ಟು 185 
ಪ್ರಕರಣಗಳನ್ನು ಗುರುತಿಸಲಾಗಿದೆ. 

ಒಂದು ವೇಳೆ ವಾಸ್ತವಿಕವಾಗಿ ನಿರ್ಮಾಣಗೊಂಡಿರುವ 
ಮನೆಯು ಅರ್ಹವಿರುವುದು ಕಂಡುಬಂದಲ್ಲಿ, ಸ್ಥಳೀಯ ಸಂಸ್ಥೆ/ 
ತಾಲ್ಲೂಕು ಮಟ್ಟದ ಅಧಿಕಾರಿಗಳ ದೃಢೀಕರಣಗೊಂದಿಗೆ, 
ನಿಗದಿತ: ನಮೂನೆಯಲ್ಲಿ ಪ್ರಸ್ತಾವನೆಯನ್ನು 
ಜಿಲ್ಲಾಪಂಚಾಯತಿಯ ಮುಖ್ಯಕಾರ್ಯನಿರ್ವಹಣಾಧಿಕಾರಿಗಳು 
1 ಜಿಲ್ಲಾಧಿಕಾರಿಗಳು ೧8೭ ಮೂಲಕ ಅನುಮೋದಿಸಿ 
ಆನ್ಸೈನ್ನಲ್ಲಿ ನಿಗಮಕ್ಕೆ ಸಲ್ಲಿಸಿದಲ್ಲಿ, ಪರಿಶೀಲಿಸಿ ಅರ್ಹರಿದ್ದಲ್ಲಿ 
ಅನುದಾನ ಬಿಡುಗಡೆಗೊಳಿಸಲು ಕ್ರಮವಹಿಸಲಾಗುತ್ತಿದೆ. ' 
ಫಲಾನುಭವಿವಾರು ವಿವರಗಳನ್ನು ಅನುಬಂಧ-2ರಲ್ಲಿ 
ನೀಡಲಾಗಿದೆಃಸಿ.ಡಿ). 


J 


NAT 
ವಇ 49 ಹೆಚ್‌ಎಎಂ2020 (ವಿ. ಸೋಮಣ್ಣ) 


Page 3 of 4 


